\ 


ಕರ್ನಾಟಕ ವಿಧಾನ ಪರಿಷತ್ತು 


ಬೋಧಕೇತರ ಸಿಬ್ಬಂದಿಗಳನ್ನು ನೇಮಕ 
ಮಾಡಲಾಗಿದೆಯೇ (ವಿವರವಾದ ಮಾಹಿತಿ 
ನೀಡುವುದು) 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ: 78 - 

ಮಾನ್ಯ ಸದಸ್ಕರ ಹೆಸರು oo g ಶ್ರೀ ಶಶೀಲ್‌ ಜಿ. ನಮೋಶಿ (ಶಿಕ್ಷಕರ ಕ್ಷೇತ್ರ 

ಉತ್ತರಿಸುವ ಸಚಿವರು § ಉಪ ಮುಖ್ಯಮಂತ್ರಿಗಳು (ಉನ್ನತ ಶಿಕ್ಷಣ) 

ಉತ್ತರಿಸಬೇಕಾದ ದಿನಾಂಕ 07-12-2020 

ಪ್ರಶ್ನೆ ಉತ್ತರ 

(ಅ)[ ರಾಯಚೂರು ನೂತನ ವಿಶ್ವವಿದ್ಯಾಲಯ ಯಾವಾಗ | ರಾಯಚೂರು ವಿಶ್ವವಿದ್ಯಾನಿಲಯವನ್ನು ನೂತನವಾಗಿ ದಿನಾಂಕ:01.08.2020 
ಪ್ರಾರಂಭವಾಗಿದೆ; ಈ ವಿಶ್ವವಿದ್ಧಾನಿಲಯವು ಸ್ವಂತ | ರಿಂದ ಜಾರಿಗೆ ಬರುವಂತೆ ಸ್ಥಾಪಿಸಲಾಗಿದೆ. ರಾಯಚೂರು ವಿಶ್ವವಿದ್ಯಾನಿಲಯವು 
ಕಟ್ಟಡವನ್ನು ಹೊಂದಿದೆಯೇ; (ವಿವರವಾದ | ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಕೇಂದ್ರವಾಗಿರುವ ರಾಯಚೂರು 
ಮಾಹಿತಿ ನೀಡುವುದು); ಜಿಲ್ಲೆಯ ಯರಗೇರಾ ಗ್ರಾಮದಲ್ಲಿ ಕಾರ್ಯನಿರ್ವಹಿಸುತ್ತದೆ. 

(ಆಅ)]|ಈ ವಿಶ್ವವಿದ್ಯಾನಿಲಯಕ್ಕೆ ' ಸರಕಾರದಿಂದ | ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಕೇಂದ್ರವಾಗಿರುವ ರಾಯಚೂರು 
ಮಂಜೂರಾದ ಜಮೀನು ಎಷ್ಟು ಈ ವಿ.ವಿಯ | ಜಿಲ್ಲೆಯ ಯರಗೇರಾ ಗ್ರಾಮದಲ್ಲಿ ಈಗಾಗಲೇ 250 ಎಕರೆ ವಿಸ್ತೀರ್ಣದ 
ವ್ಯಾಪ್ತಿ ಎಷ್ಟು ಹಾಗೂ ಸರಕಾರದಿಂದ ಇನ್ನುಳಿದ | ಜಮೀಸು ಇದ್ದು, ಈ ಸ್ನಾತಕೋತ್ತರ ಕೇಂದ್ರವು ನೂತನವಾಗಿ ಸ್ಥಾಪಿಸಲಾ 
ಜಮೀನನ್ನು ಯಾವಾಗ ಒದಗಿಸಲಾಗುವುದು; ರಾಯಚೂರು ವಿಶ್ವವಿದ್ಯಾನಿಲಯದ ಮುಖ್ಯ ಆವರಣವಾಗಲಿದೆ, ಈ ಜಮೀನನ್ನು 

(ಇ)| ಸದರಿ ವಿಶ್ವವಿದ್ಯಾನಿಲಯದಲ್ಲಿ ಎಲ್ಲಾ ಮೂಲಭೂತ ಅಧಿಕೃತವಾಗಿ ರಾಯಚೂರು ವಿಶ್ವವಿದ್ಯಾನಿಲಯಕ್ಕೆ ವರ್ಗಾಯಿಸುವ ಪ್ರಕ್ರಿಯೆ 
ಸೌಲಭ್ಯಗಳು ಇವೆಯೇ; ಹಾಗಾದರೆ. ಇಲ್ಲಿಯವರೆಗೆ | ನಡೆಯುತ್ತಿದೆ. ಹೊಸದಾಗಿ ಜಮೀನನ್ನು ಮಂಜೂರು ಮಾಡಿರುವುದಿಲ್ಲ ಹಾಗೂ 
ಸರಕಾರದಿಂದ ಒದಗಿಸಿದ ಅನುದಾನ ಎಷ್ಟು ಹೆಚ್ಚುವರಿಯಾಗಿ ಜಮೀನನ್ನು ಒದಗಿಸುವ ಪ್ರಸ್ತಾವನೆ ಸರ್ಕಾರದ ಮುಂದೆ 

ಇರುವುದಿಲ್ಲ. 

ನೂತನವಾಗಿ ಸ್ಥಾಪಿಸಲಾದ ರಾಯಚೂರು ವಿಶ್ವವಿದ್ಯಾನಿಲಯಕ್ಕೆ 
ವರ್ಗಾಯಿಸಲಾಗುವ ಯರಗೇರಾ ಗ್ರಾಮದ 250 ಎಕರೆ ಜಮೀನು ಈಗಾಗಲೇ 
ಆಡಳಿತ ಕಛೇರಿ, ತರಗತಿ ಕೊಠಡಿ, ಕಾರ್ಯನಿರತ ಮಹಿಳೆಯರ ವಸತಿ ನಿಲಯ, 
ವಿದ್ಯಾರ್ಥಿನಿಲಯ, ಗ್ರಂಥಾಲಯ ಕಟ್ಟಡ, ಅತಿಥಿ ಗೃಹ ಮತ್ತು ಆಡಿಟೋರಿಯಂ 
ಕಟ್ಟಡಗಳನ್ನು ಒಳಗೊಂಡಿದೆ. ರಾಯಚೂರು ವಿಶ್ವವಿದ್ಯಾನಿಲಯಕ್ಕೆ ಇಲ್ಲಿಯವರೆಗೆ 
ರೂ. 220.00 ಲಕ್ಷ ಅನುದಾನವನ್ನು ಸರ್ಕಾರವು ಒದಗಿಸಿದ್ದು, ಸದರಿ 
ಅನುದಾನವನ್ನು ಗುಲ್ಬರ್ಗ ವಿಶ್ವವಿದ್ಯಾನಿಲಯದ ಲೆಕ್ಕಶೀರ್ಷಿಕೆಯಡಿ ಬಿಡುಗಡೆ 
ಮಾಡಲಾಗಿದೆ. 

(ಈ)| ಸದರಿ ವಿಶ್ವವಿದ್ಯಾಲಯದಲ್ಲಿ ' ಬೋಧಕ ಮತ್ತು § ಇಲ್ಲ. 


ವಿದ 
ವ p) 3 
ಸ್ನಾತಕೋತ್ತರ ವಿಷಯಗಳು ಯಾವುವು? 


ಸಂಖ್ಯೆ: ಇಡಿ 72 ಯುಜಿವಿ 2020 


ಇನ್ನೂ ಯಾವುದೇ ನಿರ್ಧಾರ ತೆ 


ಯಣ ಸಿಎನ್‌.) 
ುಖ್ಲಮಂತ್ರಿಗಳು 


$ 


€ವನೋಪಾಯ ಇಲಾಖೆ) 


